ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1355(1515) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಯ್ಮಾಪೂರೆ(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ನೀರಾವರಿ ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯ ಕೆರೆಗಳ ಅಭಿವೃದ್ಧಿ ಕುರಿತು 


(ಅ) ಬೀದರ್‌ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒಳಪಡುವ ಕೆರೆಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು, ಕೆರೆಗಳವಾರು ಮಾಹಿತಿ ನೀಡುವುದು) 


(ಆ) ಹಿತ ವೀರಾವರಿ ಯೋಜನೆಗೆ ಒಳಪಟ್ಟಿ ಕರೆಗಳಿಂದ ಎಷ್ಟು ಎಕರೆ ಪ್ರದೇಶಕ್ಕೆ 
ನೀರುಣಿಸಲಾಗಿದೆ; ಇಲ್ಲದಿದ್ದಲ್ಲಿ, ನೀರುಣಿಸದಿರಲು ಕಾರಣಗಳೇನು; (ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


(ಇ) ಏತ ನೀರಾವರಿಗೆ 2016 ರಿಂದ 2020ನೇ ಸಾಲಿನವರೆಗೆ ಆಯಾ ಕೆರೆಗಳಿಗೆ ವಿವಿಧ ಲೆಕ್ಕ 
ಶೀರ್ಷಿಕೆಗಳ ಅಡಿಯಲ್ಲಿ ಬಿಡುಗಡೆ ಮಾಡಲಾದ ಒಟ್ಟು ಅನುದಾನ ಎಷ್ಟು; ಈ 
ಅನುದಾನದಲ್ಲಿ ಖರ್ಚು ಮಾಡಿರುವ ಅನುದಾನ ಎಷ್ಟು; ಉಳಿಕೆ ಅನುದಾನವೆಷ್ಟು; 
ತಡೆಹಿಡಿದಿರುವ ಅನುದಾನ ಎಷ್ಟು; (ಸ್ಪಷ್ಟ ಮಾಯಿತಿ ನೀಡುವುದು) 


(ಈ) ಪ್ರಸ್ತುತ ಇಲಾಖೆಯಿಂದ ನಡೆಯುತ್ತಿರುವ ಕರೆಗಳ ಕಾಮಗಾರಿಗಳಾವುವು; 


(ಉ) ಸದರಿ ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿದ ಅನುದಾನ ಎಷ್ಟು? (ಕಾಮಗಾರಿ 
ನಿರ್ವಹಿಸುತ್ತಿರುವ ಗುತ್ತಿಗೆದಾರರ ಹೆಸರುಗಳೊಂದಿಗೆ ಕಾಮಗಾರಿವಾರು, ತಾಲ್ಲೂಕುವಾರು 
ವಿವರ ನೀಡುವುದು) 


